1242 (1476) 
ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ 


(ಪಾಮನಿರ್ದೇಶನ ಹೊಂದಿದವರು) 


ಉತ್ತರಿಸುವವರು ಮುಖ್ಯಮಂತ್ರಿಗಳು 
ಉತ್ತರಿಸಬೇಕಾದ ದಿಪಾಂಕ 19-03-2020 

ಪ್ರಸಂ. ಪ್ನೆ 7 ಉತ್ತರ 

ಅ) [ರಾಜ್ಯದಲ್ಲಿ ಎಷ್ಟು ಸಣ್ಣ] ರಾಜ್ಯದಲ್ಲಿ ಫೆಬ್ರವರಿ 2020 ಕ ಅಂತ್ಮೆದೆವರೆಗೆ785,312 ಅತಿ ಸಣ್ಣ ಮತ್ತು ಸಣ್ಣ 
ಕೈಗಾರಿಕೆಗಳು ಸ್ಥಗಿತಗೊಂಡಿದೆ; ಕೈಗಾರಿಕೆಗಳು ನೋಂದಣಿಯಾಗಿರುತ್ತವೆ. 

(ಜಿಲ್ಲಾವಾರು, ತಾಲ್ಲೂಕುವಾರು 

ಏವರಗಳನ್ನು ಒದಗಿಸುವುದು) ಭಾರತ ಸರ್ಕಾರದ ಎಂ.ಎಸ್‌.ಎಂ.ಇ ಸಚಿವಾಲಯವು 2006-07 ನೇ ಸಾಲಿನಲ್ಲಿ 4 
ನೇ ಅಖಿಲ ಭಾರತ ಎಂ.ಎಸ್‌.ಎಮ್‌.ಇ ಗಳ ಗಣತಿಯನ್ನು ನಡೆಸಿ ಅದರ 
ವರದಿಯನ್ನು 2010 ರಲ್ಲಿ ಪ್ರಕಟಿಸಿತು. ಅದರ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ 
47,581 ಅತಿ ಸಣ್ಣ ಮತ್ತು ಸಣ್ಣ ಕೈಗಾರಿಕೆಗಳು ಸ್ಥಗಿತಗೊಂಡಿರುತ್ತವೆ. ವಿವರಗಳನ್ನು 
ಅನುಬಂಧದಲ್ಲಿ ನೀಡಲಾಗಿದೆ. 

ಆ) ಸ್ಥಗಿತಗೊಂಡಿರುವ ಸಣ್ಣ | ಸಾಲ'`ಪಡೆದು'`ಒತ್ತಡದಲ್ಲಿರುವ ರೋಗಗಸ್ನ ಸಣ್ಣ ಕೈಗಾರಿಕೆಗಳ ಪುನಃಶ್ನೇತನಕ್ಕಾಗಿ 
ಕೈಗಾರಿಕೆಗಳನ್ನು ಆರ್‌ಬಿಐ ಸಂಸ್ಥೆಯ ಸುತ್ತೋಲೆ ಸಂಖ್ಯೆ ಆರ್‌ಬಿಐ/2018-19/203 ದಿನಾಂಕ 
ಪುನಶ್ಚೇತನಗೊಳಿಸಲು 7/6/2019 ರಂದು ಬ್ಯಾಂಕುಗಳಿಗೆ ಸುತ್ತೋಲೆ ನೀಡಿದ್ದು ಅದರಂತೆ ಬ್ಯಾಂಕುಗಳು 
ಸರ್ಕಾರದಿಂದ ಯಾವ | ಕಾರ್ಯ ನಿರ್ವಹಿಸುತ್ತಿವೆ. 


ಕ್ರಮಗಳನ್ನು ಕೈಗೊಳ್ಳಲಾಗಿದೆ? 


ರೋಗಗ್ರಸ್ಥ ಘಟಕಗಳ ಪುನಃಶ್ನೇತನಕ್ಕಾಗಿ ಬ್ಯಾಂಕುಗಳು ಕೆಳಕಂಡ ಸವಲತ್ತುಗಳನ್ನು 
ನೀಡುತ್ತಿವೆ. 
1) ಪಡೆದ ಸಾಲದ ಕಂತುಗಳನ್ನು ರೀ ಷೆಡ್ಯೂಲ್‌ ಮಾಡುವುದು, 
2) ಅಗತ್ಯಕ್ಕೆ ಬೇಕಾಗಿರುವ ಹೆಚ್ಚುವರಿ ದುಡಿಮೆ ಬಂಡವಾಳ/ಅವಧಿ ಸಾಲ 
ನೀಡುವುದು 


ರಿಸರ್ವ್‌ ಬ್ಯಾಂಕ್‌ ಆಫ್‌ ಇಂಡಿಯಾ ಮಾರ್ಗಸೂಚಿಯಂತೆ ಬ್ಯಾಂಕುಗಳು ತೀವ್ರ 
ಒತ್ತಡದಲ್ಲಿರುವ 26,892 ರೋಗಗ್ರಸ್ಥ ಕೈಗಾರಿಕೆಗಳನ್ನು ಪುನಃಶ್ನೇತನಕ್ಕಾಗಿ ಗುರುತಿಸಿ 
ಕ್ರಮ ಕೈಗೊಳ್ಳುತ್ರಿವೆ. 


ರೋಗಗ್ರಸ್ತ ಕಾರಾನೆಗಳನ್ನು ಪುನಃಶ್ಛೇತನಗೊಳಿಸಲು ಸರ್ಕಾರವು ಸರ್ಕಾರಿ ಆದೇಶ 
ಸಂಖ್ಯೆ ಸಿಐ 167 ಎಸ್‌ಪಿಐ 2001 ಬೆಂಗಳೂರು ದಿನಾಂಕ 25.09.2002 ಮತ್ತು 
ಸಿಐ 406 ಎಎಸ್‌ಪಿಐ 206 (ಪ1) ಬೆಂಗಳೂರು ದಿನಾಂಕ 22/1/2007 ರನ್ನಯ 
ಕೆಳಗಿನ ರಿಯಾಯಿತಿ ಮತ್ತು ಸವಲತ್ತುಗಳನ್ನು ಕಲ್ಪಿಸಲು ಆದೇಶ ಹೊರಡಿಸಿರುತ್ತದೆ. 


1. ಬೀಜ ಧನ ಸಾಲ 


ಘಟಕದ ಪುನಶ್ಚೇತನ ಯೋಜನಾ ವೆಚ್ಚದ ಶೇ.25 ರಷ್ಟು ಹಣವನ್ನು ಗರಿಷ್ಟ 


ರೂ.2.50 ಲಕ್ಷಗಳ ಮಿತಿಗೊಳಪಟ್ಟು ಬಡ್ಡಿರಹಿತ ಬೀಜಧನವನ್ನು ಸಾಲದ 
ರೂಪದಲ್ಲಿ ಒದಗಿಸುವುದು. 


(EU 


pl 
[e) 
& 


ಉತರ 
pl 


2. ಕೆ.ಪಿ.ಟಿ.ಸಿ.ಎಲ್‌ / ವಿದ್ಯುತ್‌ ಸರಬರಾಜು ಕಂಪನಿಗಳಿಂದ ಪರಿಹಾರ: 


* ಮುಚ್ಚುವ ಅವಧಿಯಲ್ಲಿ ಸ್ಥಿರ ಶುಲ್ಕಗಳು/ ಬೇಡಿಕೆ ಶುಲ್ಕಗಳನ್ನು |. 
ವಿಧಿಸದಂತೆ ಕೆ.ಪಿ.ಟಿ.ಸಿ.ಎಲ್‌ / ವಿದ್ಧುತ್‌ ಸರಬರಾಜು ಕಂಪನಿಗಳಿಗೆ 


ಸೂಚಿಸಬಹುದು. 


*e ಕೆ.ಏ.ಟಿ.ಸಿಎಲ್‌ / ವಿದ್ಧುತ್‌ ಸರಬರಾಜು ಕಂಪನಿಗಳಿಗೆ ಬಾಕಿ ಇರುವ 
ವಿದ್ಧುತ್‌ ಬಿಲ್‌ನ್ನು 6 ಅರ್ಧವಾರ್ಷಿಕ ಕಂತುಗಳಲ್ಲಿ ಶೇ 6% 
ಬಡ್ಡಿದರದಲ್ಲಿ ಪಾವತಿಸಲು ಅವಕಾಶ 


* ಕೆ.ಪಿ.ಟಿಸಿ.ಎಲ್‌ / ವಿದ್ಯುತ್‌ ಸರಬರಾಜು ಕಂಪನಿಗಳು ರೋಗಗ್ರಸ್ಥ 
ಕೈಗಾರಿಕೆ ಮುಚ್ಚುವ ಅವಧಿಗೆ ಬಡ್ಡಿ ವಿಧಿಸುವುದಿಲ್ಲ. 


3. ಕೆಐಎಡಿಬಿ] ಕೆಎಸ್‌ಎಸ್‌ಐಡಿಸಿ ಮತ್ತು ಕಿಯೊನಿಕ್ಸ್‌ ಗಳ ಬಾಕಿ ಸಾಲದ 
ಮರುಹಂಚಿಕೆ: 


ಕೆಐಎಡಿಬಿ/ಕೆಎಸ್‌ಎಸ್‌ಐಡಿಸಿ ಮತ್ತು ಕಿಯೋಳಿನಿಕ್ಸ ಗಳ ಬಾಕಿ ಸಾಲ 
ಪಾವತಿಯನ್ನು ಒಂದು ವರ್ಷ ಯಣಸ್ಥಗಿತದೊಂದಿಗೆ (moratorium) 


ಮುಂದೂಡಿ ಅದನ್ನು ನಾಲ್ಕು ವಾರ್ಷಿಕ ಕಂತುಗಳಲ್ಲಿ ಬಡ್ಡಿರಹಿತವಾಗಿ 
ಪಾವತಿಸಲು ಅವಕಾಶ. 


4. ಅಭಿವೃದ್ಧಿ ಸಾಲದ ಮರು ಹಂಚಿಕೆ 


ಅಭಿವೃದ್ಧಿ ಸಾಲ ಮರುಪಾವತಿಯನ್ನು ಕೈಗಾರಿಕೆಯು ಪುನಃಶ್ಟೇತನಗೊಳಿಸಿದ 
ನಂತರ ಮೂರು ವರ್ಷದ ಅವಧಿಯಲ್ಲಿ ಬಡ್ಡಿ ಇಲ್ಲದೇ ಪಾವತಿಸಲು ಅವಕಾಶ. 


5, ತೆರಿಗೆ ಸಂಬಂಧಿತ ಸೌಲಭ್ಯಗಳು: 


ತೆರಿಗೆ ಬಾಕಿಯನ್ನು 6 ಅರ್ಧ ವಾರ್ಷಿಕ ಕಂತುಗಳಲ್ಲಿ ಪ್ರತಿ ತಿಂಗಳಿಗೆ ಶೇಕಡ 1/2 
ರಂತೆ ಬಡ್ಡಿಸಹಿತ ಮರುಪಾವತಿ ಹಾಗೂ ಮುಂದಿನ ಮೂರು ವರ್ಷಗಳಲ್ಲಿ 
ಪಾವತಿಸುವ ಮಾಹೆಯ ತೆರಿಗೆಯಲ್ಲಿ ಶೇಕಡ 50 ರಷ್ಟು ಬಡ್ಡಿರಹಿತವಾಗಿ 
ಮುಂದೂಡಿ ನಂತರ 3 ವಾರ್ಷಿಕ ಕಂತುಗಳಲ್ಲಿ ಆಯಾ ಸಾಲಿನ ತೆರಿಗೆ ಜೊತೆಯಲ್ಲಿ 
ಮರುಪಾವತಿ ಮಾಡಲು ಅವಕಾಶ ನೀಡಲಾಗಿದೆ ಮತ್ತು ಘಟಕವು ಮುಚ್ಚಿರುವ 
ಅವಧಿಗೆ ಬಡ್ಡಿಯನ್ನು ವಿಧಿಸುವಂತಿಲ್ಲ. 


ಸಿಐ 30 ಸಪ್ಪಕ್ಕೆ 2020 


ಕೊಸ್‌ 
(ಬಿ.ಎಸ್‌.ಯಡಿಯೂರಪು by 
ಮುಖ್ಯಮಂತ್ರಿ 


1 KARNATAKA BANK 

2 STATE BANK OF INDIA 

3 CORPORATION BANK 

4 CANARA BANK 

5 SYNDICATE BANK 
TOTAL 


LIST OF SICK UNITS UNDER REHABILITATION 
BY DIFFERENT BANKS AS ON 31/12/2019 


MICRO | MEDIUM 


MANUFACT SERVICE 


MANUFACT MANUFACT 
SERVICE URING 


SE 
URING RYICE: URING 


| 
IMANUFACT 
(URING 


‘SERVICE 


Annexure to 1242 (1476) 


STATEMENT SHOWING MSMES ESTABLISHED IN KARNATAKA AND 
CLOSED UNITS 


NO. OF MSMES NO. OF CLOSED 
sl ESTABLISHED IN UNITS AS PER THE IVTH 
No. District KARNATAKA UPTO CENSUSOF MSMEs IN 
’ THE END OF KARNATAKA HELD 
FEBRUARY 2020 DURING 2006-07 
1 Bagalkot 12,817 719 
2 Bangalore (R) 37,784 1,945 
3 Bangalore (U) 2,01,708 14,970 
4 Belguam 76,084 1,982 
5 Bellary 27,596 - 2,228 
6 Bidar 12,131 940 
7 ‘Chamarajnagar 4,030 631 
8 Chikkaballapura 4,009 - Eo 571 
9 (Chikmagalur 13,258 _ 1,043 
10 (Chitradurga | | 16,715. _ 1,239 
11 Dakshina Kannada | 40,648 | | 2,898 
12 Davanagere | 10,793 1313 
13 Dharwad | § 48,424 610 
14 Gadag | 7,237 | _ 661 
15 ‘Hassan | 17,747 | 1,707 
16 Haveri 8,474 | 806 
17 Kalburgi Ke | 23398 °° 2,037 
18 Kodagu | 5,469 | R 156 
19 Kolar 19,144 | 772 
20 Koppal | 6,575 ' 299 
21 Mandya | 13,996. 747 
22 Mysore | 43,129 | 1,460 
23 ‘Raichur | 15,359 | 943 
24 Ramanagara 6,411 _ 578 
25 Shimoga 26,074 | 1,394 
26 Tumkur 33,339 | ನ 2,247 
27 Udupi 11,940 | 1,289 
28 ‘Uttara Kannada 17,871 | | 675 
29 Vijayapura | 20,809 ' Ne 721 
30 Yadgiri | 2,343 


Total 7,85,312 47,581 


